ಕರ್ನಾಟಕ ವಿಧಾನ ಪರಿಷತ್ತು 


[ತುಕೆ ಗುರುತ್ತಿಲ್ಲದ ಪ್ರಶ್ತೆ ಸಂಖ್ಯೆ 


72 


ಸದಸ್ಯರ ಹೆಸರು ಶ್ರೀಮತಿ.ಎಸ್‌.ಮೀಣಾ ಅಚ್ಚಯ್ಯ 
ಉತರಿಸುವ ದಿನಾಂಕ [15.07.2019 
ಉತ್ತರಿಸುವ ಸಚಿವರು [ಜಿಷಿ ಸಚಿವರು 
ಕ್ರ ಪ್ರಶ್ನೆ ಉತ್ತರ 
ಸಂ 
ಅ) [ಕೊಡಗು ಜಿಲ್ಲೆಯಲ್ಲಿ ಕಳೆದ 
.|ವರ್ಷ ಸಂಭವಿಸಿದ ಪ್ರಕೃತಿ 
ವಿಕೋಪದಿಂದ ಬೆಳೆ 
ಬೆಳೆದುಕೊಂಡು ರೈತರು ಹೌದು 
ಸಂಕಷ್ಟಕ್ಕೀಡಾಗಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೆ? | 
ಆ) ಈ ಆರ್ಥಿಕ ಸಂಕಷ್ಯದಿಂದ 2018-19ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ 
Pu ಪ್ರಸಕ್ತ ಸಾಲಿನಲ್ಲಿ ರೈತರು-ಕೃಷಿ|ಅತಿವೃಷ್ಠಿಯಿಂದಾಗಿ ಹೂಳು ತುಂಬಿ ಹಾಗೂ 
ತಟುವಟಿಕೆ ಕೈಗೊಳ್ಳಲು|ಅತಿವೃಷ್ಠಿಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು 
ಕಷ್ಟವಾಗಿರುವುದರಿಂದ ಅವರವಿವರಗಳನ್ನು: ಕೇಂದ್ರ ಸರ್ಕಾರಕೆ ಸಲ್ಲಿಸಿರುವ 
ನೆರವಿಗೆ ಸರ್ಕಾರದಾಖಲೆಗಳ ಆಧಾರದ. ಮೇರೆಗೆ ಇದುವರೆಗೆ ಒಟ್ಟಾರೆ 
ಕೈಗೊಂಡಿರುವ ಕ್ರಮಗಳೇನು. [ರೂ.44.40 ಕೋಟಿಗಳನ್ನು ಪರಿಹಾರವಾಗಿ 
_1 ವಿತರಿಸಲಾಗಿದೆ. 
ಇ) ಪಸಕ ಸಾಲಿನಲ್ಲಿ ಕೃಷಿ ಪುಸಕ ಸಾಲಿನಲ್ಲಿ ಕೃಷಿ ಚಟುವಟಿಕೆಗಳಿಗೆ 


ಚಟುವಟಿಕೆಗಳಿಗೆ ಪೂರಕವಾಗಿ 
ಸರ್ಕಾರ ರೈತರಿಗೆ ನೀಡಿರುವ 
ಸೌಲಭ್ಯಗಳೇನು. (ಸಂಪೂರ್ಣ 
ವಿವರ ನೀಡುವುದು) 


ಪೂರಕವಾಗುವಂತೆ ಸರ್ಕಾರದ ವತಿಯಿಂದ ರೈತರಿಗೆ 
ರಿಯಾಯಿತಿ ದರದಲ್ಲಿ ಬಿತ್ತನ ಬೀಜಗಳ ಪೂರೈಕೆ, ಕೃಷಿ 
ಭಾಗ್ಯ ಯೋಜನೆಯಡಿ ಕೃಷಿ ಹೊಂಡಗಳ ನಿರ್ಮಾಣಕ್ಕೆ 
ಸಹಾಯಧನ, ಕೃಷಿ ಯಾಂತ್ರೀಕರಣ ಯೋಜನೆ 
ಯಡಿಯಲ್ಲಿ ವಿವಿಧ ಕೃಷಿ: ಯಂತ್ರೋಪಕರಣಗಳ! 
ಖರೀದಿಗೆ ಸಹಾಯಧನ, ಸೂಕ್ಷ್ಮ ನೀರಾವರಿ 
ಯೋಜನೆಯಡಿ... ತುಂತುರು..ಹಾಗು ಹನಿ ನೀರಾವರಿ 
ಘಟಕಗಳಿಗೆ ಸಹಾಯಧನ, ರಿಯಾಯಿತಿ ದರದಲ್ಲಿ ಸಸ್ಯ 
ಸಂರಕ್ಷಣಾ ಔಷಧಿಗಳ ವಿತರಣೆ, ಮಣ್ಣಿನ ಸತ 
ಹೆಚ್ಚಿಸುವಿಕೆ ಯೋಜನೆಯಡಿ ಮಣ್ಣು ಸುಧಾರಕಗಳ! 
ಓನಿತರಣೆ,-: ಉಚಿತ ಮಣ್ಣು ಮಾದರಿಗಳ ವಿಶ್ಲೇಷಣೆ, 
ಸಾವಯವ ಗೊಬ್ಬರಗಳ ವಿತರಣೆ, ಕೃಷಿ ಉತ್ಸನ್ನಗಳ! 


ಸಂಸ್ಕರಣೆ ಯೋಜನೆಯಡಿ ಕೃಷಿ ಸರಿಸ್ಕರಣಾ 
ಘಟಕಗಳಿಗೆ ಪ್ರೋತ್ಸಾಹಧನ, ಕೇಂದ್ರ ಪುರಸ್ಕೃತ 


“ಯೋಜನೆಗಳಡಿಯೆಲ್ಲಿ ಬತ್ತ: ಎಣ್ನೆ ಕಾಳು: ಹಾಗೂ 


ದ್ವಿದಳ ಧಾನ್ಯ ಬೆಳೆಗಳ ಉತ್ಪಾದನೆಗೆ ಪ್ರೋತ್ಸಾಹ 
ನೀಡುವಲ್ಲಿ ರಿಯಾಯಿತಿ ದರದಲ್ಲಿ ಪ್ರಾತ್ಯಕ್ಷಿಕೆಗಳ 
ಏರ್ಪಡಿಸುವಿಕೆ: ಉಪಕರಣಗಳ ವಿತರಣೆ, ತರಬೇತಿ 
ಕಾರ್ಯಕ್ರಮ, ಬೆಳೆ ವಿಮಾ ಯೋಜನೆಯಡಿಯಲ್ಲಿ ಬಚೆಳೆ| 
ನಷ್ಟ ಪರಿಹಾರ ನೀಡುವಲ್ಲಿ ರೈತರ ನೊಂದಣಿ 
ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. 
ಈ ಎಲ್ಲಾ ಕಾರ್ಯಕ್ರಮಗಳ ಬಗ್ಗೆ ರೈತರಲ್ಲಿ ಅರಿವು 
ಮೂಡಿಸುವಲ್ಲಿ ಕೃಷಿ ಅಭಿಯಾನ ಹಾಗೂ ಇತರೆ 
ವಿಸ್ತರಣಾ ಪದ್ಮತಿಗಳ ಮೂಲಕ ಕಾರ್ಯಕ್ರಮಗಳನ್ನು 


ಹಮ್ಮಿಕೊಳ್ತಲಾಗಿದೆ. 


ಸoಖ್ಯ:E-AGRI-AML/30/2019 


ಚ್‌ 
(ಎನ್‌.ಹೆಚ್‌.ಶಿವಶಂಕರರೆಡ್ಡಿ) 
ಮಾನ್ಯ ಕೃಷಿ ಸಚಿವರು. 


